ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಡೆಂಗ್ಯೂ ಮತ್ತು ಕರೋನಾ ಖಾಯಿಲೆಯ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


844 (840) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕಳೆದ 6 ತಿಂಗಳಿನಲ್ಲಿ ಡೆಂಗ್ಯೂ ಖಾಯಿಲೆ ಸೋಂಕಿತರ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಆ) ಡೆಂಗ್ಯೂ ಖಾಯಿಲೆಗೆ ಪ್ಲೇಟ್‌ಲೆಟ್‌ ಚಿಕಿತ್ಸೆಯನ್ನು ಪಡೆದ ರೋಗಿಗಳ ಸಂಖ್ಯೆ ಎಷ್ಟು ; ಪ್ಲೇಟ್‌ಲೆಟ್‌ 
ಖರೀದಿಸಿದ ಮರು ಪಾವತಿ ಕೋರಿ ಎಷ್ಟು ಮನವಿಗಳು ಸಲ್ಲಿಕೆಯಾಗಿವೆ ; ಷೇಟ್‌ಲೆಟ್‌ ಖರೀದಿಸಿದ ಮರು 
ಪಾವತಿಗಾಗಿ ತೆಗೆದಿರಿಸಿದ ಮೊತ್ತವೆಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಕೊರೋನ ಸಾಂಕ್ರಾಮಿಕ ಮಾರಣಂತಿಕ ರೋಗವನ್ನು ತಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳೇನು ; 
ಇದುವರೆಗೆ ರಾಜ್ಯದಲ್ಲಿ ಎಷ್ಟು ಕೊರೋನ ವೈರಸ್‌ ಪೀಡಿತ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ; 


(ಈ) ಕೊರೋನ ಖಾಯಿಲೆಗೆ ಔಷಧಿ ಇಲ್ಲವೆಂದಾದ ಮೇಲೆ ಆಸ್ಪತ್ರೆಗಳಲ್ಲಿ ಯಾವ ಔಷಧಿಗಳನ್ನು 
ಕೊರೋನ ಖಾಯಿಲೆಗೆ ನೀಡಲಾಗುತ್ತಿದೆ; ಔಷಧ ಇಲ್ಲವೆಂದಾದ ಮೇಲೆ ಕೊರೋನ ಖಾಯಿಲೆಯು ಹೇಗೆ 
ಗುಣವಾಗುತ್ತದೆ; 


(ಉ) ಕೊರೋನ ಖಾಯಿಲೆಗೆ ಚಿಕಿತ್ಸೆ ಇಲ್ಲವೆಂದಾದ ಮೇಲೆ ಆಸ್ಪತ್ರೆಗಳಲ್ಲಿ ದಾಖಲಿಸಿ ಅನಗತ್ಯ ; 
ಅನಾವಶ್ಯಕ ಚಿಕಿತ್ಸೆ ನೀಡುತ್ತಿರುವ ಬಗ್ಗೆ ಸರ್ಕಾರದ ನಿಲುವೇನು? 


